ಕರ್ನಾಟಕ ವಿಧಾನ ಪರಿಷತ್ತು 


\ ಉತ್ತರಿಸಬೇಕಾದ ದಿನಾಂಕ 


. ಉತ್ತರಿಸುವ ಸಚಿವರು 


570 
ಶ್ರೀ. ಎಸ್‌ವ್ದಿ. ಸಂಕನೂರ (ಪದವೀಧರರ ಕ್ಷೇತ್ರ) 
16-09-2021. 


ಮಾನ್ಯ ಮುಖ್ಯಮಂತ್ರಿಯವರು 


ಉತರ 4 
pe 


ಪಶ್ನೆ 
ಕೋವಿಡ್‌ ಹಿನ್ನೆಲೆಯಲ್ಲಿ ನೇಮಕಾತಿಗೆ 
ಸಂಬಂಧಿಸಿದಂತೆ, ಯಾವ ಯಾವ 
ಇಲಾಖೆಗಳ ಮೇಲೆ ಆರ್ಥಿಕ 


ನಿರ್ಬಂಧನೆಯನ್ನು ಹೇರಲಾಗಿದೆ; (ವಿವರ 
ನೀಡುವುದು) 


ಈ ರೀತಿ ಆರ್ಥಿಕ ನಿರ್ಬಂಧನೆಯನ್ನು 
ಹೇರಿದ್ದನ್ನು ಹಿಂತೆಗೆದುಕೊಳ್ಳಲಾಗಿದೆಯೇ; 
ಹಾಗಿದ್ದಲ್ಲಿ, ಯಾವ ದಿನಾಂಕದಂದು 
ಹಾಗೂ ಯಾವ ರೀತಿ ಹಿಂಪಡೆಯಲಾಗಿದೆ; 
(ಮಾಹಿತಿ ನೀಡುವುದು) 


ರಾಜ್ಯದಲ್ಲಿ ಕೋವಿಡ್‌-19 ನಿಂದ ಉಂಟಾದ “ಪರಿಸ್ಥಿತಿಯನ್ನು ಗಾ 
ಆರ್ಥಿಕ ಸ್ಥಿತಿಯನ್ನು ಸುಸ್ಥಿತಿಗೆ ತರುವ ನಿಟ್ಟಿನಲ್ಲಿ ಸಂಪನ್ಮೂಲವನ್ನು 
ಕ್ರೋಢೀಕರಿಸಲು 2020-21ನೇ ಸಾಲಿನ ಆರ್ಥಿಕ ವರ್ಷದಲ್ಲಿ ಎಲ್ಲಾ ಇಲಾಖೆಗಳ 
ನೇರ ನೇಮಕಾತಿ ಹುದ್ದೆಗಳನ್ನು ಭರ್ತಿ ಮಾಡುವುದನ್ನು ಸುತ್ತೋಲೆ ಸಂಖ್ಯೆ ಆಇ 
03 ಬಿಇಎಂ 2020, ದಿನಾಂಕ: 06.07.2020ರಲ್ಲಿ ತಡೆ ಹಿಡಿಯಲಾಗಿತ್ತು. 


ಆದಾಗ್ಯೂ, ಕೋವಿಡ್‌-19 ತುರ್ತುಸೇವೆಗಳಿಗಾಗಿ ಅಗತ್ಯವಾಗಿರುವ 
ಹುದ್ದೆಗಳನ್ನು ಮತ್ತು ಮಾನ್ಯ ನ್ಯಾಯಾಲಯಗಳು ಈಗಾಗಲೇ ನಿರ್ದೇಶನ 
ನೀಡಿರುವ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲು ದಿನಾಂಕ: 06.07.2020ರ 
ಸುತ್ತೋಲೆಯಿಂದ ವಿನಾಯಿತಿ ನೀಡಲಾಗಿತ್ತು. 
ಸುತ್ತೋಲೆ ಸಂಖ್ಯೆ: ಆಇ 05 ಬಿಇಎಂ 2020, ದಿನಾಂಕ: 12.01.2021 
ಹಾಗೂ ಆಇ 03 ಬಿಇಎಂ 2020 (ಭಾಗ), ದಿನಾಂಕ: 14.07.2021ರನ್ವಯ 
ಅನುಕಂಪ ಆಧಾರದಲ್ಲಿ ಆಯ್ಕೆಯಾಗಿರುವ ಅಭ್ಯರ್ಥಿಗಳಿಗೆ ನೇಮಕಾತಿ ಆದೇಶ 
ನೀಡಲು ಸಹಮತಿ ನೀಡಲಾಗಿದೆ. 
ಎವಿಧ ನೇಮಕಾತಿ ಪ್ರಾಧಿಕಾರಗಳಿಂದ . ರಾಜ್ಯದ ವಿವಿಧ ಇಲಾಖೆಗಳಲ್ಲಿ 
'ಏವಿಧ ವೃಂದದ ಹುದ್ದೆಗಳಿಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಜೂನ್‌ 2021ರ 
ನಂತರ ನೇಮಕಾತಿ ಆದೇಶ ನೀಡಲು ಸಹಮತಿ ನೀಡಲಾಗಿದೆ. | 


I _] ರಾಜ್ಯದ ವಿವಿಧ 34 ಇಲಾಖೆಗಳಲ್ಲಿ ನಿಧನ, 

ನಿವೃತ್ತಿ ಹಾಗೂ ರಾಜೀನಾಮೆಯಿಂದ 
ತೆರವಾಗಿದ್ದ ಹುದ್ದೆಗಳನ್ನು ತುಂಬಿಕೊಳ್ಳಲು 
ನೀಡುವ ಬಗ್ಗೆ 
[ತೆ ಥಕೊಂಡರುವ ನಿರ್ಧಾರವೇನು? 


ಒಪ್ಪಿಗೆ ಸರ್ಕಾರ 


ಆರ್ಥಿಕ ಮಿತವ್ಯಯ ಜಾರಿಯಲ್ಲಿದ್ದರೂ ಸಹ ಇಲಾಖೆಗಳಿಂದ ಬರುವ 
ಪ್ರಸ್ತಾವನೆಗಳನ್ನು ಪ್ರಕರಣವಾರು ಪರಿಶೀಲಿಸಿ, ಅಗತ್ಯತೆಗೆ ಅನುಗುಣವಾಗಿ 
ಸಾರ್ವಜನಿಕ ಕೆಲಸಕಾರ್ಯಗಳಿಗೆ ತೊಂದರೆಯಾಗದಂತೆ, ಹುದ್ದೆಗಳ ಸೃಜನೆ 
ಹಾಗೂ ಭರ್ತಿ ಮಾಡಲು ಸರ್ಕಾರದಿಂದ ಸಹಮತಿ ನೀಡಲಾಗುತ್ತಿದೆ. 


ಸಂಖ್ಯೆ: ಆಇ 33 ಬಿಜಿಎಲ್‌ 2021 


re 


[ee 


(ಬಸವರಾಜ ಬೊಮ್ಮಾಯಿ) 
ಮುಖ್ಯಮಂತ್ರಿ 


